thy. 4 
Ory 
J € 


ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾ೦ಕ: 09-03-2021 ಪುಶ್ನೆ ಸ೦ಖ್ಯೆ: 666(879) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಅರವಿಂದ ಕುಮಾರ ಅರಳಿ(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 09-03-2021 

ಉತ್ತರಿಸುವ ಸಚಿವರು: ಮಾನ್ಯ ಸಹಕಾರ ಸಚಿವರು 

ಷಯ : 2018-19 ರಿಂದ 2020-21ನೇ ಸಾಲಿನ ಬೀದರ್‌ ಜಿಲ್ಲೆಗೆ ಬಂದಿರುವ ಅನುದಾನದ ಬಗ್ಗೆ 


(ಅ) 2018-19 ರಿ೦ದ 2020-21ನೇ ಸಾಲಿನಲ್ಲಿ ಬೀದರ್‌ ಜಿಲ್ಲೆಗೆ ಬಂದಿರುವ ಅನುದಾನವು ಯಾವ 
ಯಾವ ಕಾರ್ಯಕ್ರಮಗಳಿಗೆ ಖರ್ಜಾಗಿರುತ್ತದೆ ಹಾಗೂ ಉಳಿದ ಅನುದಾನ ಎಷ್ಟು; 
(ವಿವರವಾದ ಮಾಹಿತಿ ಒದಗಿಸುವುದು) 


(ಆ) ಜಿಲ್ಲೆಯಲ್ಲಿರುವ ಪರಿಶಿಷ್ಠ ಜಾತಿ/ಪರಿಶಿಷ್ಟ ಪಂಗಡ ಕೋ-ಆಪರೇಟಿವ್‌ ಸೊಸೈಟಿಗಳೆಷ್ಟು; 
ಕಳೆದ ವರ್ಷಗಳಿಂದ ಅನುದಾನ ನೀಡಿರುವ ಬಗ್ಗೆ ಹಾಗೂ ಅನುದಾನ ಪಡೆಯಲು ಸರ್ಕಾರದ 
ಮಾನದಂಡಗಳೇನು; (ವಿವರವಾದ ಮಾಹಿತಿ ನೀಡುವುದು) 


(ಇ) ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ಗಳಲ್ಲಿ ನಿರ್ದೇಶಕರಾಗಲು ರೋಸ್ಟರ್‌ ಪದ್ಧತಿ ಇಲ್ಲವೇ; 
ಇಲ್ಲದಿದ್ದರೆ, ಮಾಡುವ ಯೋಚನೆ ಸರ್ಕಾರದ ಮುಂದಿದೆಯೇ; 


(ಈ) ರೋಸ್ಟರ್‌ ಇಲ್ಲದಿದ್ದಕೆ ಎಸ್‌.ಸಿ/ಎಸ್‌.ಟಿ. ಮೈನಾರಿಟಿ ಮತ್ತು ಮಹಿಳೆಯರಿಗೆ ಸಾಲ 
ಸೌಲಭ್ಯ ದೊರೆಯುತ್ತಿಲ್ಲದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಉ) ಸಹಕಾರ ಸಂಘಗಳ ರಾಜ್ಯ ವಲಯ ಯೋಜನೆಗಳಲ್ಲಿ ವಿವಿಧ ಸಹಕಾರಿ ಸಂಘಗಳಲ್ಲಿ 
ಎಷ್ಟು ಬಿ.ಪಿ.ಎಲ್‌., ಎಸ್‌.ಸಿ./ಎಸ್‌.ಟಿ./ಓ.ಬಿ.ಸಿ, ಮೈನಾರಿಟಿ ಮಹಿಳೆ ಮತ್ತು ಅಂಗವಿಕಲ 
ವರ್ಗಗಳಿವೆ; ಎಷ್ಟು ಜನರನ್ನು ಸದಸ್ಯತ್ನ ಮಾಡಿ ಸಾಲ ವೀಡಲಾಗಿದೆ; (ವಿವರವಾದ 
ತಾಲ್ಲೂಕು ಮತ್ತು ಸೊಸೈಟೆವಾರು ಮಾಹಿತಿ ನೀಡುವುದು) 


(ಊ) ಸಹಕಾರ ಸಂಘಗಳಲ್ಲಿ (ಸೊಸೈಟಿ) ಎಷ್ಟು ಪ್ರತಿಶತ ಸದಸ್ಯತ್ವ ಈ ವರ್ಗದ ಜನರಿಗೆ 
ನೀಡಬೇಕೆನ್ನುವ ನಿಯಮವಿದೆ? 


